ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 871(1122) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿ:ವರು 


ವಿಷಯ: ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಅನುಷ್ಠಾನಗೊಳಿಸಿರುವ ಯೋಜನೆಗಳ ಬಗ್ಗೆ 


(ಅ) ಕಳೆದ2 ವರ್ಷಗಳಿಂದ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಅನುಷ್ಠಾನಗೊಳಿಸಿರುವ 
ಯೋಜನೆಗಳಾವುವು ಹಾಗೂ ಪ್ರಸಕ್ತ ಸಾಲಿನಲ್ಲಿ ಹೊಸ ಯೋಜನೆಗಳನ್ನು 
ರೂಪಿಸಲಾಗಿದೆಯೇ ; 


(ಆ) ಒಂದು ವರ್ಷದಿಂದ ಸದರಿ ಇಲಾಖೆಗೆ ಒದಗಿಸಿರುವ ಅನುದಾನವೆಷ್ಟು ; (ವಿವರ 
ನೀಡುವುದು) 


(ಇ) ಕ್ರಿಮಗ್ಗವನ್ನೇ ಅವಲಂಬಿಸಿ ದುಡಿಯುತ್ತಿರುವ ನೇಕಾರರಿಗೆ ಸರಿಯಾದ ಮಾರುಕಟ್ಟೆ 
ವ್ಯವಸ್ಥೆ ಇಲ್ಲದಿರುವ ಕಾರಣ ನಷ್ಟವನ್ನು ಅನುಭವಿಸುತ್ತಿದ್ದ ಆ ನಷ್ಟವನ್ನು ಸರಿದೂಗಿಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು ? (ವಿವರ ನೀಡುವುದು) 


